ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ 
ಸದಸ್ಯರ ಹೆಸರು ' 


ವಿಜಿ ವ 
ಪಶ್ನೆ ಸಂಖ್ಯೆ 


pe) 


532 


ಶ್ರೀಮತಿ ಎಸ್‌.ವೀಣಾ ಅಚ್ಚಯ್ಯ 


ಉತ್ತರಿಸಬೇಕಾದ ಸಚಿವರು ಸಾರಿಗೆ ಸಚಿವರು 
3 ಉತ್ತರಿಸಬೇಕಾದ ದಿನಾಂಕ 18-07-2019 
ಸಸಂ ಪ್ರಶ್ನೆ ಉತ್ತರ 
3 \ 1 p 
ಅ: | ಬೆಂಗಳೂರಿನಿಂದ ಮಡಿಕೇರಿಗೆ ಹಾಗೂ ಕರ್ನಾಟಕ ರಾಜ್ಯ ರಸ್ತೆ ' ಸಾರಿಗೆ ನಿಗಮದ ವತಿಯಿಂದ 
ಮಡಿಕೇರಿಯಿಂದ ಬೆಂಗಳೂರಿಗೆ ಪ್ರತಿನಿತ್ಯ | ಜೆಂಗಳೂರು-ಮಡಿಕೇರಿ ಹಾಗೂ ಮಡಿಕೇರಿ-ಬೆಂಗಳೂರು 
ರಾತ್ರಿ ವೇಳೆ ಸ್ಲೀಪರ್‌ ಕೋಚ್‌ ಬಸ್‌ | ಮಾರ್ಗಗಳಲ್ಲಿ" ಈ ಕೆಳಕಂಡಂತೆ . ಸ್ಲೀಪರ್‌ ಸಾರಿಗೆಗಳನ್ನು 
ಸೇವೆ ಸೌಲಭ್ಯ ಇಲ್ಲದಿರುವುದರಿಂದ | ಕಾರ್ಯಾಚರಣೆ ಮಾಡಲಾಗುತ್ತಿದೆ. 
ವಿಶೇಷವಾಗಿ : ವೃದ್ಧರು ಹಾಗೂ 
ಮಹಿಳೆಯರಿಗೆ ತೊಂದರೆಯಾಗಿರುವುದು ¥ T sondam | ಮಡಕೇರಿ 
ಸರ್ಕಾರದ ಗಮನಕ್ಕೆ ಬಂದಿದೆಯೇ: ಸ ಮಾರ್ಗ kr ನಿರ್ಗಮನ | ತಲುಹುವ 
if Af ಸಮಯ | ಸಮಯ 
ಬಂದಿದ್ದಲ್ಲಿ, ಪ್ರಶಿನಿ್ಯ ರಾತ್ರಿ ವೇಳಿ } | 
ಜೆಂಗಳೂರಿನಿಂದ (ಮೆಜೆಸಿಕ್‌ | | ಬೆಂಗಳೂರು-ಪುತ್ತೂರು | ನಾನ್‌ ಎಸಿ.| 2೬50 04:00 
ನಿಲ್ದಾಣದಿಂದ) ' ಮಡಿಕೇರಿಗೆ ಹಾಗೂ en uh 
> ಲವ : r ಸ್ಸ ಸ 
ಆ | ಮಡಿಕೇರಿಯಿಂದ ಬೆಂಗಳೂರಿಗೆ | | ; [ಜಂಗಳಯಿ- SS 
(ಮೆಜೆಸ್ಟಿಕ್‌ ನಿಲ್ದಾಣಕ್ಕೆ ತಲುಪುವಂತೆ ಕಾಸರಗೂಡು (ವಯಾ: | ಸ್ಲೀಪರ್‌ 
ಸ್ಲೀಪರ್‌ ಕೋಚ್‌ ಬಸ್‌ ಸೇವೆಯನ್ನು ಮಡಿಕೇರಿ) | 
ಕಲಿಸಲಾಗುವುದೇ: — ಘನ 
ಹ ಬೆಂಗಳೂರು- ಎಸಿ 2k15 02:45 
3 | ಕಾಸರಗೂಡು (ವಯಾ: | ಸ್ಲೀಪರ್‌ 
ಮಡಿಕೇರಿ) 
| 1 
) ಮೆಡಿಕೆರ7 ಚಂಗಾರು 
ಖ್‌ ಮಾರ್ಗ fae ನಿರ್ಗಮನ ತಲುಹುವ ] 
i ps ಸಮಯ ಸಮಯ 
,  ಹೆತ್ತೂರು- ಫಾನ್‌ 
ಲ್‌. 
I ಸ ಎಸಿ 23:45 0515 
\ ಮಡಿಕೇರಿ) | ಸೀಪರ್‌ 
ಯಾವ ಕಾಲಮಿತಿಯೊಳಗೆ ಸದರಿ ಬಸ್‌ ur 
ಇ |ಸೇವೆಯನ್ನು ಕಲ್ಲಿಸಿ ಸಾರ್ವಜನಿಕರಿಗೆ is ಸಾನ್‌ 
ಅನುಕೂಲ: ಮಾಡಿಕೊಡಲಾಗುವುದು? 2 (ಪಯಾ: ps 00:30 05:50 
ಮಡಿಕೇಲ) | ಸಪರ್‌ 
ಕಾಸರಗಾೂಡಾ \ + 
ಬೆಂಗಳೂರು ಎಸಿ 
3 pe ಸೀವ 00:45 06:00 
ಮಡಿಕೇರಿ) [ 
" ಮೇಲೆ ತಿಳಿಸಿರುವ ಸಾರಿಗೆಗಳು ಬೆಂಗಳೂರು ನಗರ ವ್ಯಾಪ್ತಿಯ 
ಮೈಸೂರು ರಸ್ತೆ ಬಸ್‌ ನಿಲ್ದಾಣದಿಂದ (ಸ್ಯಾಟಲೈಟ್‌ ಬಸ್‌ ನಿಲ್ದಾಣ) 
ಕಾರ್ಯಾಚರಿಸಲಾಗುತ್ತಿದೆ. 5 


-2- 


i 


ಮೈಸೂರು ರಸ್ತೆ ಬಸ್‌ ನಿಲ್ದಾಣದಿಂದ ಕೆಂಪೇಗೌಡ ಬಸ್‌ 


ನಿಲ್ದಾಣ (ಮೆಜೆಸ್ಸಿಕ್‌ ನಿಲ್ದಾಣ) - ಮೈಸೂರು ರಸ್ತೆ ಬಸ್‌ ನಿಲ್ದಾಣ | 


ಮಾರ್ಗದಲ್ಲಿ ನಿಗಮದ ವತಿಯಿಂದ ಸಂಪರ್ಕ ಸಾರಿಗೆಗಳನ್ನು 
ಕಾರ್ಯಾಚರಿಸುತ್ತಿದ್ದು, ಸದರಿ  ಸಾರಿಗೆಗಳ . ಉಪಯೋಗವನ್ನು 
ಮೈಸೂರು ರಸ್ತೆ ಬಸ್‌ ನಿಲ್ದಾಣದಿಂದ . ಕೆಂಪೇಗೌಡ ಬಸ್‌ ನಿಲ್ದಾಣಕ್ಕೆ 
ಹಾಗೂ" ಕೆಂಪೇಗೌಡ ಬಸ್‌ ನಿಲ್ದಾಣದಿಂದ ಮೈಸೂರು ರಸ್ತೆ ಬಸ್‌ 
ನಿಲ್ದಾಣಕ್ಕೆ ಪ್ರಯಾಣಿಸುವ ಪ್ರಯಾಣಿಕರು ಪಡೆಯಬಹುದಾಗಿರುತ್ತದೆ. 


ಸಂಖ್ಯೆ.ಟಿಡಿ 33 ಟಿಸಿಕ್ಕೂ 2019 


[ 


1.ಸಿ:ತಮ್ಮಣ್ಣ) 
ಸಾರಿಗೆ ಸಚೆವರು 


